KA/ BG-GPO/2515WPP-47/2009-2011 





ಕರ್ನಾಟಕ ರಾಜ್ಯಪತ್ರ 


ಅಧಿಕೃತವಾಗಿ ಪ್ರಕಟಸಲಾದುದು 


ಸಂಪುಟ ೧೪೬ ಬೆಂಗಳೂರು, ಗುರುವಾರ, ಜನವರಿ ೬, ೨೦೧೧ (ಪುಷ್ಯ ೧೬ ಶಕ ವರ್ಷ ೧೯೩೨) ಸಂಚಿಕೆ ೧ 


ಭಾಗ-೬ 


ಬೆಂಗಳೂರು ವಿಭಾಗಕ್ಕೆ ಮತ್ತು ಬೆಂಗಳೂರು ನಗರ, ಬೆಂಗಳೂರು ಗ್ರಾಮಾಂತರ, 
ಕೋಲಾರ, ತುಮಕೂರು, ಚಿತ್ರದುರ್ಗ, ದಾವಣಗೆರೆ ಮತ್ತು ಶಿವಮೊಗ್ಗ ಜಿಲ್ಲೆಗಳಿಗೆ 
ಸ್ಥಳೀಯವಾಗಿ ಅನ್ವಯವಾಗುವ ಅಧಿಸೂಚನೆಗಳು ಮತ್ತು ಆದೇಶಗಳು. 





ಜಿಲ್ಲಾಧಿಕಾರಿಗಳ ಕಾರ್ಯಾಲಯ, ಬೆಂಗಳೂರು ಜಿಲ್ಲೆ, ಬೆಂಗಳೂರು 
ಅಂತಿಮ ಅಧಿಸೂಚನೆ 
ಸಂಖ್ಯೆ: ಕೆ.ಎಸ್‌.ಎ:ಸಿಆರ್‌:19/05-06, ದಿನಾಂಕ:22ನೇ ಡಿಸೆಂಬರ್‌, 2010 

ಈ ಕಛೇರಿಯ ನಂ.ಕೆ.ಎಸ್‌.ಎ:ಸಿಆರ್‌:19/2005-06, ದಿನಾ೦ಕ:29.04.2009ರ ಪ್ರಿಲಿಮಿನರಿ ಅಧಿಸೂಚನೆಯನ್ನು ಕರ್ನಾಟಕ ರಾಜ್ಯಪತ್ರದಲ್ಲಿ 
ಪ್ರಕಟಿಸಿ ಅದರಲ್ಲಿ ಸದರಿ ಅಧಿಸೂಚನೆಯ ಷೆಡ್ಯೂಲ್‌ನಲ್ಲಿರುವ ಬೆಂಗಳೂರು ದಕ್ಷಿಣ ತಾಲ್ಲೂಕು, ಕೆಂಗೇರಿ ಹೋಬಳಿ, ನಾಯಂಡಹಳ್ಳಿ ಗ್ರಾಮದ ಸರ್ವೆ 
ನಂ.63/2 ರಲ್ಲಿ 0-20 ಗುಂಟೆ ವಿಸ್ತೀರ್ಣದಲ್ಲಿ ವಿನಾಯಕನಗರ ಕಾಲೋನಿ ಕೊಳಚೆ ಪ್ರದೇಶವನ್ನು ಕರ್ನಾಟಕ ಕೊಳಚೆ ಪ್ರದೇಶಗಳ (ಅಭಿವೃದ್ಧಿ ಮತ್ತು 
ನಿರ್ಮೂಲನೆ) ಕಾಯ್ದೆ 1973ರ ಸೆಕ್ಷನ್‌ 3ರಡಿಯಲ್ಲಿ ಪ್ರಾರಂಭಿಕವಾಗಿ ಕೊಳಚೆ ಪ್ರದೇಶವೆಂದು ಘೋಷಿಸಿ ಸಂಬಂಧಿಸಿದವರಿಂದ ಆಕ್ಷೇಪಣೆಗಳನ್ನು 
ಆಹ್ವಾನಿಸಲಾಗಿತ್ತು. 

ಅಧ್ಯಕ್ಷರು, ಐ.ಟಿ.ಐ. ಎಂಪ್ಲಾಯೀಸ್‌ ಹೌಸ್‌ ಬಿಲ್ಲಿಂಗ್‌ ಕೋ-ಆಪರೇಟಿವ್‌ ಸೊಸೈಟಿ ಲಿ. ದೂರವಾಣಿನಗರ, ಬೆಂಗಳೂರು-560016, ಶ್ರೀ 
ಮಣಿಚೆಟ್ಟಿ, ಶ್ರೀಮತಿ ಗೀತಾಮಣಿ ಮತ್ತು ಶ್ರೀ ಅಪ್ಪಯ್ಯ ಬಿನ್‌ ಮುನಿಸ್ವಾಮಪ್ಪ ಈ ಎಲ್ಲರೂ ನಂ.37/, 4ನೇ ಕ್ರಾಸ್‌, ನಾಗಪ್ಪ ಬ್ಲಾಕ್‌, ಶ್ರೀರಾಂಪುರ, 
ಬೆಂಗಳೂರು-560021 ಇವರುಗಳು ಈ ಕಛೇರಿಯಿಂದ ದಿನಾಂಕ:29.04.2009ರಂದು ಹೊರಡಿಸಿದ ಪ್ರಿಲಿಮಿನರಿ ಅಧಿಸೂಚನೆಗೆ ಆಕ್ಷೇಪಣೆ ಸಲ್ಲಿಸಿ, 
ಘೋಷಿತ ಪ್ರದೇಶವು ತಮ್ಮ ಹಕ್ಕುದಾರಿಕೆ ಮತ್ತು ಸ್ವಾಧೀನದಲ್ಲಿದ್ದು, ಸದರಿ ಪ್ರದೇಶವನ್ನು ಕೊಳಚೆ ಪ್ರದೇಶವೆಂದು ಘೋಷಿಸಬಾರದಾಗಿ 
ನಿವೇದಿಸಿಕೊಂಡಿರುತ್ತಾರೆ. ಸದರಿ ಪ್ರಕರಣವನ್ನು ಜಿಲ್ಲಾಧಿಕಾರಿಗಳವರ ನ್ಯಾಯಾಲಯದಲ್ಲಿ ನ್ಯಾಯಾಲಯದ ಪ್ರಕರಣವನ್ನಾಗಿ ಕೈಕೊಂಡು, 
ಉಭಯಪಾರ್ಟಿಗಳಿಗೂ ವಿಚಾರಣೆಗೆ ಹಾಜರಾಗುವಂತೆ ನೋಟೀಸು ನೀಡಲಾಗಿತ್ತು. ಉಭಯ ಪಾರ್ಟಿಗಳಿಗೆ ಸಾಕಷ್ಟು ಕಾಲಾವಕಾಶ ನೀಡಿ, ವಿಚಾರಣೆ 
ನಡೆಸಿ, ಜಿಲ್ಲಾಧಿಕಾರಿಗಳು, ಬೆಂಗಳೂರು ಜಿಲ್ಲೆ ಇವರ ಆದೇಶ ನಂ.ಕೆ.ಎಸ್‌.ಎ.ಸಿಆರ್‌:19/05-06, ದಿನಾಂಕ:21.12.2010 ರಲ್ಲಿ ಈ ಕೆಳಗಿನಂತೆ 
ಆದೇಶವನ್ನು ಹೊರಡಿಸಿರುತ್ತಾರೆ. 

ಅ) ಪ್ರಾರಂಭಿಕವಾಗಿ ಘೋಷಿತವಾದ ಕೊಳಚೆ ಪ್ರದೇಶದ ಬಗ್ಗೆ ಅದನ್ನು ಅಂತಿಮವಾಗಿ ಘೋಷಿಸಬಾರದೆಂದು ಆಕ್ಷೇಪಣೆ ಸಲ್ಲಿಸಿರುವ 
ಪ್ರತಿವಾದಿಗಳು ನಾಯಂಡಹಳ್ಳಿ ಗ್ರಾಮದ ಸರ್ವೆ ನಂ.63/2ರಲ್ಲಿ ತಮಗೆ ಐ.ಟಿ.ಐ. ಎಂಪ್ಲಾಯೀಸ್‌ ಹೌಸ್‌ ಬಿಲ್ಲಿಂಗ್‌ ಕೋ-ಆಪರೇಟಿವ್‌ ಸೊಸೈಟಿ ಲ್ಲಿ 
ವತಿಯಿಂದ ಮಂಜೂರಾಗಿದೆ ಎಂದು ಹೇಳಲಾದ ನಿವೇಶನಗಳನ್ನು ತಾವು ಭೌತಿಕವಾಗಿ ಸ್ವಾಧೀನತೆ ಹೊಂದಿರುವುದನ್ನು ಸಾಬೀತುಪಡಿಸಲು 
ಸಂಪೂರ್ಣವಾಗಿ ವಿಫಲರಾಗಿದ್ದಾರೆ. ಅಲ್ಲದೇ ಸಿವಿಲ್‌ ಜಡ್ಜ್‌ ನ್ಯಾಯಾಲಯದ ಓಎಸ್‌.ನಂ.1366/2006 ದಿನಾಂಕ:02.08.2010ರಲ್ಲಿ ನೀಡಿರುವ ತನ್ನ 
ಆದೇಶದಲ್ಲಿ ಸದರಿ ಪ್ರದೇಶವನ್ನು ಕೊಳಚೆ ಪ್ರದೇಶವೆಂದು ಕಲಂ 3ರಡಿ ಘೋಷಣೆ ಮಾಡುವ ಬಗ್ಗೆ ಯಾವುದೇ ಅಡಚಣೆಯಿಲ್ಲವೆಂದು ತಿಳಿಸಿರುತ್ತಾರೆ. 

ಆ) ಕರ್ನಾಟಕ ಕೊಳಚೆ ನಿರ್ಮೂಲನಾ ಮಂಡಳಿ ವತಿಯಿಂದ ಹಾಜರಾದ ವಕೀಲರು ಈ ಪ್ರದೇಶದಲ್ಲಿ ಬಹಳ ವರ್ಷಗಳ ಹಿಂದಿನಿಂದಲೂ 
114 ಕುಟುಂಬಗಳು ಅನಾರೋಗ್ಯಕರ ವಾತಾವರಣದಲ್ಲಿ ವಾಸಿಸುತ್ತಿದ್ದು, ಪ್ರತಿವಾದಿಗಳು ಆ ಲಾಗಾಯ್ತು ತಮ್ಮ ಹಕ್ಕುದಾರಿಕೆಯನ್ನು 
ಸಾಬೀತುಪಡಿಸಿಕೊಂಡು ತಮ್ಮ ನಿವೇಶನಗಳ ಸ್ವಾಧೀನಾನುಭವವನ್ನು ಭೌತಿಕವಾಗಿ ಹೊಂದದೇ ಇರುವುದರಿಂದ ಈ ಹಂತದಲ್ಲಿ ಆಕ್ಷೇಪಣೆ ಮಾಡುವುದು 
ಸಮಂಜಸವಲ್ಲವೆಂದು ತಿಳಿಸಿರುತ್ತಾರೆ. 


(೧) 


| ಕರ್ನಾಟಕ ರಾಜ್ಯಪತ್ರ, ಗುರುವಾರ ಜನವರಿ ೬, ೨೦೧೧ ಭಾಗ-೬ 





ಇ) ಕರ್ನಾಟಕ ಕೊಳಚೆ ಪ್ರದೇಶಗಳ (ಅಭಿವೃದ್ಧಿ ಮತ್ತು ನಿರ್ಮೂಲನೆ) ಕಾಯ್ದೆ 1973ರ ಕಲಂ 28ರಡಿ ಕರ್ನಾಟಕ ಕೊಳಚೆ ನಿರ್ಮೂಲನೆ 
ಮಂಡಳಿಯ ಆಧ್ಯ ಕರ್ತವ್ಯವು. ಈ ಪ್ರದೇಶದಲ್ಲಿನ ನಿವಾಸಿಗಳನ್ನು ಒಕ್ಕಲೆಬ್ಬಿಸದಂತೆ ತಡೆಹಿಡಿಯುವುದಾಗಿರುತ್ತದೆ. ಏಕೆಂದರೆ ಹೌಸ್‌ ಬಿಲ್ಲಿಂಗ್‌ ಕೋ- 
ಆಪರೇಟಿವ್‌ ಸೊಸೈಟಿಯವರು ಭೂಸ್ವಾಧೀನಪಡಿಸಿಕೊಂಡು ಹಂಚಿಕೆ ಮಾಡಿದ ಉದ್ದೇಶ ಈ ಪ್ರಕರಣದಲ್ಲಿ ನಿರರ್ಥಕವಾಗಿದೆ. 

ಮೇಲ್ಕಂಡ ಅಂಶಗಳ ಹಿನ್ನೆಲೆಯಲ್ಲಿ ಸದರಿ ಕೊಳಚೆ ಪ್ರದೇಶವನ್ನು ಕರ್ನಾಟಕ ಕೊಳಚೆ ಪ್ರದೇಶ (ಅಭಿವೃದ್ಧಿ ಮತ್ತು ನಿರ್ಮೂಲನೆ) ಕಾಯ್ದೆ 
1973ರ ಕಲಂ 3ರಡಿಯಲ್ಲಿ ಅಂತಿಮವಾಗಿ “ಕೊಳಚೆ ಪ್ರದೇಶ” ವೆಂದು ಘೋಷಿಸುವ ಬಗ್ಗೆ ಆದೇಶವಾಗಿರುತ್ತದೆ. 

ಪ್ರಶ್ನಿತ ಕೊಳಚೆ ಪ್ರದೇಶದಲ್ಲಿ ಗುಡಿಸಲು / ಮನೆಗಳು ದುರಸ್ತಿ ಇಲ್ಲದೇ ಕುಡಿಯುವ ನೀರು, ದೀಪ, ರಸ್ತೆ, ಚರಂಡಿ ಇತ್ಯಾದಿ ಮೂಲಭೂತ 
ಸೌಕರ್ಯಗಳಿಲ್ಲದೇ ಅನಾರೋಗ್ಯದ ವಾತಾವರಣ ಉಂಟಾಗಿರುತ್ತದೆ. ಸದರಿ ಪ್ರದೇಶವನ್ನು ಅಭಿವೃದ್ಧಿಪಡಿಸುವುದು ಅತ್ಯಗತ್ಯವಾಗಿರುತ್ತದೆ. ಆದ್ದರಿಂದ 
ಕರ್ನಾಟಕ ಕೊಳಚೆ ಪ್ರದೇಶಗಳ (ಅಭಿವೃದ್ಧಿ ಮತ್ತು ನಿರ್ಮೂಲನೆ) ಕಾಯ್ದೆ 1973ರ ಸೆಕ್ಟನ್‌ 3 ರಡಿಯಲ್ಲಿ ದತ್ತವಾಗಿರುವ ಅಧಿಕಾರದಂತೆ ಈ ಕೆಳಕಂಡ 
ಷೆಡ್ಯೂಲ್‌ನಲ್ಲಿ ನಮೂದಿಸಿರುವ ಪ್ರದೇಶವನ್ನು ಮೇಲ್ಕಂಡ ಕಾಯ್ದೆಯ ಸೆಕ್ಷನ್‌ 3 ರಡಿಯಲ್ಲಿ ಅಂತಿಮವಾಗಿ” ಕೊಳಚೆ ಪ್ರದೇಶವೆಂದು ಘೋಷಿಸಿರುತ್ತೇನೆ. 












































ಷೆಡ್ಯೂಲ್‌ 
ಬೆಂಗಳೂರು ದಕ್ಷಿಣ ತಾಲ್ಲೂಕು, ಕೆಂಗೇರಿ ಹೋಬಳಿ, ನಾಯಂಡಹಳ್ಳಿ ಗ್ರಾಮದ ವಿನಾಯಕನಗರ ಕೊಳಚೆ ಪ್ರದೇಶ ಚಕ್ಕುಬಂದಿ ಹಾಗೂ 
ಹದ್ದುಬಸ್ತು ತಃಖೆ 
ಕ್ರ ಕೊಳಚೆ ಪ್ರದೇಶದ ಹೆಸರು | ಕೊಳಚೆ ಪ್ರದೇಶದಲ್ಲಿರುವ, ಸರ್ವೆ | ವಿಸ್ತೀರ್ಣ ಚೆಕ್ಕುಬಂದಿಗಳು 
ಸಂ. ಮತ್ತು ಸ್ಥಳ ಜಮೀನಿನ ಮಾಲೀಕರ ನಂ. /ಎಕರೆ/ ಗುಂಟೆ| ಪೂರ್ವ ಪಶ್ಚಿಮ ಉತ್ತರ ದಕ್ಷಿಣ 
ಹೆಸರು 
1, ವಿನಾಯಕನಗರ ಕೊಳಚೆ | ಐ.ಟಿ.ಐ. 63/2 0-20 ರಸ್ತೆ ಖಾಲಿ ಖಾಲಿ ಖಾಸಗಿ 
ಪ್ರದೇಶ, ನಾಯಂಡನಹಳ್ಳಿ | ಎಂಪ್ಲಾಯೀಸ್‌ ಗೃಹ ಪ್ರದೇಶ ನಿವೇಶನಗಳು | ಮನೆಗಳು 
ಗ್ರಾಮ, ಕೆಂಗೇರಿ ಹೋಬಳಿ, | ನಿರ್ಮಾಣ ಸಹಕಾರ 
ಬೆಂಗಳೂರು ದಕ್ಷಿಣ ತಾಲ್ಲೂಕು. | ಸಂಘ 
ಎಂ.ಕೆ. ಅಯ್ಯಪ್ಪ 
ಪಿ.ಆರ್‌.467 ಜಿಲ್ಲಾಧಿಕಾರಿಗಳು, 


ಬೆ೦ಗಳೂರು ಜಿಲ್ಲೆ, ಬೆ೦ಗಳೂರು. 
ಜಿಲ್ಲಾಧಿಕಾರಿಗಳ ಕಾರ್ಯಾಲಯ, ತುಮಕೂರು ಜಿಲ್ಲೆ, ತುಮಕೂರು 
ರದ್ಧಿಯಾತಿ ಅಧಿಸೂಚನೆ 

ಪ್ರಕರಣದ ಸಂಖ್ಯೆ: ಎಲ್‌ಎಕ್ಯೂ:ಎಸ್‌ಆರ್‌/26/2010-11, ದಿನಾಂಕ:2ನೇ ಡಿಸೆಂಬರ್‌, 2010 
ಭೂ ಸ್ವಾಧೀನ ಕಾಯಿದೆ 1894 (ಸೆಂಟ್ರಲ್‌ ಕಾಯಿದೆ 1894) ರಂತೆ ವಿಧಿ 400ರ ಅಧಿಸೂಚನೆ ಸಂಖ್ಯೆ: ಎಲ್‌ಎಕ್ಯೂ:ಎಸ್‌ಆರ್‌:47/09-10, 
ದಿನಾಂಕ:19.11.2009 ರಂತೆ ಜಿಲ್ಲಾಧಿಕಾರಿಗಳು, ತುಮಕೂರು ಇವರಿಂದ ಅನುಮೋದಿಸಿದ್ದು, ಸದರಿ ಅಧಿಸೂಚನೆಯು ದಿನಾಂಕ:14.01.2010ರ 
ಕರ್ನಾಟಕ ರಾಜ್ಯಪತ್ರದ ಪುಟ 35 ರಿಂದ 45 ರವರೆಗೆ ಭಾಗ-6ರಲ್ಲಿ 1. ಚಿಕ್ಕಯಡಿಯೂರು, 2. ನಾಗೇಗೌಡನ ಬ್ಯಾಲ, 3. ಶೆಟ್ಟಿಗೊ೦ಡನಹಳ್ಳಿ, 
4. ಮಲ್ಲೂರು ಗ್ರಾಮದ ಜಮೀನು ಹೇಮಾವತಿ ನಾಲಾ ಯೋಜನೆಗೆ ಭೂಸ್ವಾಧೀನ ಪಡಿಸಲು ಪ್ರಕಟಣೆ ಹೊರಡಿಸಿರುತ್ತದೆ. ಆದರೆ ಈ ಗ್ರಾಮಗಳ 
ಬಾಬ್ತು ಜಂಟಿ ಮೋಜಣಿ ಕಾರ್ಯ ಪೂರೈಸಿದಾಗ ಈ ಕೆಳಕಂಡ ಅನುಸೂಚಿಯಲ್ಲಿ ನಮೂದಿಸಿರುವ ಸರ್ವೆ ನಂಬರ್‌ ಗಳ ಬಾಬ್ತು ಕಲಂ 4(1)ರಂತೆ 
ಪ್ರಕಟಿಸಲಾದ ವಿಸ್ತೀರ್ಣಕ್ಕಿಂತ ಕಡಿಮೆ ವಿಸ್ತೀರ್ಣ ಭೂಸ್ವಾಧೀನಕ್ಕೆ ಒಳಪಡುವುದೆಂದು ಕಂಡುಬಂದಿರುವುದರಿಂದ ಕಲಂ 4(0ರಲ್ಲಿ ಹೆಚ್ಚುವರಿಯಾಗಿ 

ಪ್ರಕಟವಾಗಿದ್ದು ವಿಸ್ತೀರ್ಣವನ್ನು ರದ್ದುಪಡಿಸಲು ರದ್ದಿಯಾತಿ ಅಧಿಸೂಚನೆ ಹೊರಡಿಸಿರುವುದಾಗಿ ಈ ಮೂಲಕ ಪ್ರಕಟಿಸಲಾಗಿದೆ. 








ಅನುಸೂಚನೆ 
ಜೆಲ್ಲೆ: ತುಮಕೂರು ಹೋಬಳಿ: ಮಾಯಸಂದ್ರ ತಾಲ್ತೂಕು: ತುರುವೇಕೆರೆ ಗ್ರಾಮ: 1. ಮಲ್ಲೂರು 
ಕ್ರ. 4(1)ರ ಹಿಡುವಳಿದಾರರ ಹೆಸರುಗಳು ಸ.ನಂ ಭೂಸ್ವಾಧೀನಕ್ಕೊಳಪಡದ ಷರಾ 
ಸಂ. ಕ್ರ.ಸಂ. ಕಡಿಮೆಯಾದ ವಿಸ್ತೀರ್ಣ 
1 44 ನಿಂಗಮ್ಮ ಕೋಂ ತಿಮ್ಮೇಗೌಡ, ಟಿ.ರಾಜಣ್ಣ 79 4-12 ಕಮ್ಮಿಯಾಗಿದೆ 


ಬಿನ್‌ ತಿಮ್ಮೇಗೌಡ, ಟಿ.ರಂಗಯ್ಯ ಬಿನ್‌ 
ತಿಮ್ಮೇಗೌಡ, ತಿಮ್ಮೇಗೌಡ ಬಿನ್‌ 
ಸಂಜೀವೇಗೌಡ, ಹೆಚ್‌.ಕೆ. ನಾರಾಯಣಪ್ಪ ಬಿನ್‌ 
ಕೃಷ್ಣಪ್ಪ, ರಮೇಶ್‌ ಬಿನ್‌ ತಿಮ್ಮೇಗೌಡ, 
ದೇವರಾಜು ಬಿನ್‌ ರಂಗಾಚಾರ್‌ 























ಒಟ್ಟು 4-12 





ಜಿಲ್ಲಾಧಿಕಾರಿಗಳು, 
ಪಿ.ಆರ್‌.463 ತುಮಕೂರು ಜಿಲ್ಲೆ, ತುಮಕೂರು. 





ಭಾಗ-೬ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಜನವರಿ ಓ, ೨೦೧೧ ೩ 





ಕಂದಾಯ ಸಚಿವಾಲಯ, ಬೆಂಗಳೂರು 
ಭೂಸ್ಥಾಧೀನ ಅಧಿನಿಯಮ 6(1)ನೇ ಪ್ರಕರಣದ ಮೇರೆಗೆ ಘೋಷಣೆ 
ಕ್ರಮಾಂಕ: ಕಂಇ08 ಭೂಸ್ವಾತು 2010, ದಿನಾ೦ಕ:27ನೇ ಸೆಪ್ಟೆಂಬರ್‌, 2010 

ಇದರ ಅನುಸೂಚಿಯಲ್ಲಿ ನಿರ್ದಿಷ್ಟಪಡಿಸಿರುವ ಭೂಮಿಗಳು ಒಂದು ಸಾರ್ವಜನಿಕ ಉದ್ದೇಶಕ್ಕಾಗಿ ಎಂದರೆ ನ್ಯಾಯಾಲಯದ ಕಾಂಪೌಂಡ್‌ ಮತ್ತು ರಸ್ತೆಗಾಗಿ, ಅಗತ್ಯವಾಗಿದ್ದವು ಎಂದು ತುಮಕೂರು ಜಿಲ್ಲೆಯ 
ಜಿಲ್ಲಾಧಿಕಾರಿಯವರು ಭೂಸ್ವಾಧೀನ ಕಾಯ್ದೆ 1894ರ ಕಲಂ 4(1ರ ಮೇರೆಗೆ ಅಧಿಸೂಚನೆ ಕ್ರಮಾಂಕ:ಎಲ್‌ಎಕ್ಯೂ:ಎಸ್‌ಆರ್‌:11/09-10, ದಿನಾ೦ಕ:22.06.2009ರ ಅಧಿಸೂಚನೆಯಲ್ಲಿ ಅಧಿಸೂಚಿಸಲಾಗಿದ್ದುದರಿಂದ ಮತ್ತು ಕರ್ನಾಟಕ 
ಕಾಯ್ದೆ 33:1991 ರನ್ವಯ ತಿದ್ದುಪಡಿಯಾದ ಭೂಅರ್ಜನೆ ಅಧಿನಿಯಮ 1894ರ (ಕೇಂದ್ರ ಅಧಿನಿಯಮ 1894ರ (15ಎ ಪ್ರಕರಣದ (2)ನೇ ಉಪ ಪ್ರಕರಣದ ಮತ್ತು 6(1ಎ) ಪ್ರಕರಣದ ಮೇರೆಗೆ ಜಿಲ್ಲಾಧಿಕಾರಿಯವರು ನೀಡಿರುವ 
ವರದಿಯನ್ನು ಪರಿಶೀಲಿಸಿದ ನಂತರ ಮೇಲೆ ನಿರ್ದಿಷ್ಟಪಡಿಸಿದ ಉದ್ದೇಶಕ್ಕಾಗಿ ಸದರಿ ಭೂಮಿಗಳನ್ನು ಅರ್ಜನೆ ಮಾಡಿಕೊಳ್ಳುವ ಅಗತ್ಯವಿದೆ ಎಂದು ಕರ್ನಾಟಕ ಸರ್ಕಾರಕ್ಕೆ ಮನದಟ್ಟಾಗಿರುವುದರಿಂದ, ಮೇಲೆ ತಿಳಿಸಿದ ಉದ್ದೇಶಕ್ಕಾಗಿ 
ಭೂಮಿಗಳು ಅಗತ್ಯವಾಗಿದೆ ಎಂದು ಸದರಿ ಅಧಿನಿಯಮದ 6ನೇ ಪಕರಣದ ಮೇರೆಗೆ ಈ ಮೂಲಕ ಘೋಷಿಸಲಾಗಿದೆ. 

ಉಪ ವಿಭಾಗಾಧಿಕಾರಿಗಳು ಹಾಗೂ ಭೂಸ್ವಾಧೀನಾಧಿಕಾರಿಗಳು, ಮಧುಗಿರಿ ಉಪವಿಭಾಗ, ಮಧುಗಿರಿ ಇವರನ್ನು ಸದರಿ ಭೂಮಿಗಳಿಗೆ ಸಂಬಂಧಿಸಿದಂತೆ ಇನ್ನು ಮುಂದೆ ಕೈಗೊಳ್ಳುವ ಎಲ್ಲಾ ವ್ಯವಹಾರಗಳ ಕುರಿತಂತೆ 
ಜಿಲ್ಲಾಧಿಕಾರಿಯವರ ಪ್ರಕಾರ್ಯಗಳನ್ನು ನಿರ್ವಹಿಸುವ ಸಲುವಾಗಿ ಸದರಿ ಭೂಅರ್ಜನೆ ಅಧಿನಿಯಮದ 3ನೇ ಪ್ರಕರಣದ (ಸಿ) ಖಂಡದ ಮೇರೆಗೆ ಈ ಮೂಲಕ ನೇಮಕ ಮಾಡಲಾಗಿದೆ ಹಾಗೂ ಸದರಿ ಭೂಮಿಯ ಅರ್ಜನೆಗೆ 
ಸಂಬಂಧಿಸಿದ ಆದೇಶವನ್ನು ಪಡೆದುಕೊಳ್ಳಲು ಸದರಿ ಅಧಿನಿಯಮದ 7ನೇ ಪ್ರಕರಣದ ಮೇರೆಗೆ ನಿರ್ದೇಶನ ನೀಡಲಾಗಿದೆ. 

ಸದರಿ ಭೂಮಿಗಳ ನಕಾಶೆಯನ್ನು ಪರಿವೀಕ್ಷಣೆಗಾಗಿ ಉಪ ವಿಭಾಗಾಧಿಕಾರಿಗಳು ಹಾಗೂ ಭೂಸ್ವಾಧೀನಾಧಿಕಾರಿಗಳು, ಮಧುಗಿರಿ ಉಪವಿಭಾಗ, ಮಧುಗಿರಿರವರ ಕಛೇರಿಯಲ್ಲಿ ಇಡಲಾಗಿದೆ. 




















ಅನುಸೂಚಿ 
ಜಿಲ್ಲೆ: ತುಮಕೂರು ತಾಲ್ಲೂಕು: ಕೊರಟಗೆರೆ ಹೋಬಳಿ: ಕಸಬಾ ಗ್ರಾಮ: ಮೂಡ್ದಪಣ್ಣೆ 
ಕ್ರ ಖಾತೆದಾರರ ಹೆಸರು ಅನುಭವದಾರರ ಹೆಸರು ಸ.ನಂ. ತರಹೆ ವಿಸ್ತೀರ್ಣ | ಆಕಾರ ಚಕ್ಕುಬಂದಿ 
ಸಂ. ಎ.ಗುಂ. __ರೂ.ಪೈ. ಉತ್ತರ ದಕ್ಷಿಣ ಪೂರ್ವ ಪಶ್ಚಿಮ 
1 2 3 4 5 6 7 8ಎ 8ಬ 8ಸಿ 8ಡಿ 
1; ಶಾರದಮ್ಮ ಕೋಂ ಹನುಮಯ್ಯ ಶಾರದಮ್ಮ 40/ಬಿ! | ಭೂ 0.15.60 0-39 ರಿ.ಸ.ನಂ.40//ಬಿ1 | ಇದೇ ಸ.ನಂ.ನ | ಮಧುಗಿರಿ ರಿ.ಸ.ನಂ.151ರ 
ಪ್ರಸನ್ನಕುಮಾರ್‌ ಬಿನ್‌ ಲಕ್ಷ್ಮಯ್ಯ ಪ್ರಸನ್ನಕುಮಾರ್‌ ಪರಿವರ್ತನೆ ರ ಉಳಿಕೆ ಉಳಿಕೆ ರಸ್ತೆ ಜಮೀನು 
(ನಿವೇಶನ) ಜಮೀನು 
2. | ಕೆ.ಎನ್‌. ನರಸಿಂಹಮೂರ್ತಿ ಬಿನ್‌ | ಕೆ.ಎನ್‌. ನರಸಿಂಹಮೂರ್ತಿ / 40/ಬಿ।! | ಭೂ 0.02.20 | 0-05 ರಿ.ಸ.ನಂ. ರಿ.ಸ.ನಂ.40/ಬಿ1 | ರಿ.ಸ.ನಂ.40/ಬಿ1ರ | ರಿ.ಸ.ನಂ.40/ಬಿ1ರ 
ನರಸಪ್ಪ ಖಾ.ನಂ. | ಪರಿವರ್ತನೆ 40/ಬಿ1ರ ಉಳಿಕೆ | ರ ಉಳಿಕೆ ಉಳಿಕೆ ಉಳಿಕೆ 
2957 (ನಿವೇಶನ) 
2958 
3. | ಶಾರದಮ್ಮ ಕೋಂ ಹನುಮಯ್ಯ, ಶಾರದಮ್ಮ 40/ಬಿ1 | ಭೂ 0.001/2 | 0.01 ರಿ.ಸ.ನಂ.40//ಬಿ1 | ರಿ.ಸ.ನಂ.40/ಬಿ1 | ರಿ.ಸ.ನಂ.40/ಬಿ1ರ | ರಿ.ಸ.ನಂ.40/ಬಿ1ರ 
ಪ್ರಸನ್ನಕುಮಾರ್‌ ಬಿನ್‌ ಲಕ್ಷ್ಮಯ್ಯ ಪ್ರಸನ್ನಕುಮಾರ್‌ ಪರಿವರ್ತನೆ ರ ಭೂಸ್ವಾಧೀನ | ರ ಉಳಿಕೆ ಉಳಿಕೆ ಉಳಿಕೆ 
(ನಿವೇಶನ) ವಾಗುವ ಪ್ರದೇಶ 












































೪ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಜನವರಿ ೬, ೨೦೧೧ ಭಾಗ-೬ 















































ಕ್ರ ಖಾತೆದಾರರ ಹೆಸರು ಅನುಭವದಾರರ ಹೆಸರು ಸ.ನಂ. ತರಹೆ ವಿಸ್ತೀರ್ಣ | ಆಕಾರ ಚಕ್ಕುಬಂದಿ 
ಸಂ. ಎ.ಗುಂ. ರೂ.ಪೈ. ಉತ್ತರ ದಕ್ಷಿಣ ಪೂರ್ವ ಪಶ್ಚಿಮ 
1 2 3 4 5 6 7 8ಎ 8ಬಿ 8A 8ಡಿ 
4. ಲಕ್ಷ್ಮೀದೇವಮ್ಮ ಕೋಂ ಲೇ: ಲಕ್ಷ್ಮೀದೇವಮ್ಮ 40/1ಬಿ1 | ಭೂ 0.02.20 | 0.05 ರಿ.ಸ.ನಂ.40//ಬಿ1 | ರಿ.ಸ.ನಂ.40/ಬಿ1 | ಮಧುಗಿರಿ ರಸ್ತೆ ರಿ.ಸ.ನಂ.40/1ಬಿ1ರ 
ನಾರಾಯಣಪ್ಪ ಖಾ.ನಂ. | ಪರಿವರ್ತನೆ ರ ಉಳಿಕೆ ರ ಉಳಿಕೆ ಉಳಿಕೆ 
3037 (ನಿವೇಶನ) 
3038 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಎಂ. ವೆಂಕಟೇಶಮೂರ್ತಿ 

ಪಿ.ಆರ್‌.461 ಸರ್ಕಾರದ ಅಧೀನ ಕಾರ್ಯದರ್ಶಿ, 


ಕಂದಾಯ ಇಲಾಖೆ (ಭೂಸ್ತಾಧೀನ-2 ಮತ್ತು ಪುನರ್ವಸತಿ) 
ಕಂದಾಯ ಸಚಿವಾಲಯ 
ಭೂ ಸ್ವಾಧೀನ ಅಧಿನಿಯಮ ಕಲಂ 6(1) ಪ್ರಕರಣದ ಮೇರೆಗೆ ಘೋಷಣೆ 
ಕ್ರಮಾಂಕ:ಕಂಇ/46/ಭೂಸ್ವಾಚ 2010, ದಿನಾಂಕ:26ನೇ ನವೆಂಬರ್‌, 2010 
ಇದರ ಅನುಸೂಚಿಯಲ್ಲಿ ನಿರ್ದಿಷ್ಟಪಡಿಸಿರುವ ಭೂಮಿಗಳು ಒಂದು ಸಾರ್ವಜನಿಕ ಉದ್ದೇಶಕ್ಕಾಗಿ ಅಂದರೆ ಭೀಮಸಮುದ್ರ ಕೆರೆಗೆ ನೀರು ಸಂಗ್ರಹಣೆಗೆ ಪೂರಕ ನಾಲಾ ನಿರ್ಮಾಣ ಉದ್ದೇಶ ಅಗತ್ಯವಾಗಿದ್ದವು ಎಂದು 
ಚಿತ್ರದುರ್ಗ ಜಿಲ್ಲೆಯ ಜಿಲ್ಲಾಧಿಕಾರಿಗಳವರು ಭೂ ಸ್ವಾಧೀನ ಕಾಯ್ದೆ 1894ರ ಕಲಂ 4(1 ಮೇರೆಗೆ ಅಧಿಸೂಚನೆ ಸಂಖ್ಯೆ ಎಲ್‌ಎಕ್ಯೂಎಸ್‌ಆರ್‌:59/2009-10 ದಿನಾಂಕ:23.12.2009 ಅಧಿಸೂಚಿಸಲಾಗಿದ್ದರಿಂದ ಮತ್ತು 
ಕರ್ನಾಟಕ ಕಾಯ್ದೆ 33/991ರನ್ವಯ ತಿದ್ದುಪಡಿಯಾದ ಭೂ ಅರ್ಜನೆ ಅಧಿನಿಯಮ 1894ರ ಕೇಂದ್ರ ಅಧಿನಿಯಮ 1894 (1) 5ಎ ಪ್ರಕರಣದ (2)ನೇ ಉಪ ಪ್ರಕರಣದ ಮತ್ತು 6(1ಎ)ರ ಪ್ರಕರಣದ ಮೇರೆಗೆ ಮೇಲೆ 
ತಿಳಿಸಿದ ಉದ್ದೇಶಕ್ಕಾಗಿ ಭೂಮಿಗಳು ಅಗತ್ಯವಾಗಿದೆ ಎಂದು ಸದರಿ ಅಧಿನಿಯಮದ ಕಲಂ 6(0ನೇ ಪ್ರಕರಣದ ಮೇರೆಗೆ ಈ ಮೂಲಕ ಘೋಷಿಸಲಾಗಿದೆ. 
ಉಪವಿಭಾಗಾಧಿಕಾರಿಗಳು, ಚಿತ್ರದುರ್ಗ ಉಪವಿಭಾಗ, ಚಿತ್ರದುರ್ಗ ಇವರನ್ನು ಸದರಿ ಭೂಮಿಗಳಿಗೆ ಸಂಬಂಧಿಸಿದಂತೆ ಇನ್ನು ಮುಂದೆ ಕೈಗೊಳ್ಳುವ ಎಲ್ಲಾ ವ್ಯವಹಾರಗಳ ಕುರಿತಂತೆ ಜಿಲ್ಲಾಧಿಕಾರಿಗಳವರ ಪ್ರಕಾರ್ಯಗಳನ್ನು 
ನಿರ್ವಹಿಸುವ ಸಲುವಾಗಿ ಸದರಿ ಭೂ ಅರ್ಜನೆ ಅಧಿನಿಯಮದ 3ನೇ ಪ್ರಕರಣದ (ಸಿ) ಖಂಡದ ಮೇರೆಗೆ ಈ ಮೂಲಕ ಚಿತ್ರದುರ್ಗ ಉಪವಿಭಾಗಾಧಿಕಾರಿಗಳು ಹಾಗೂ ಭೂ ಸ್ವಾಧೀನಾಧಿಕಾರಿಗಳು ನೇಮಕ ಮಾಡಲಾಗಿದೆ. ಹಾಗೂ 
ಸದರಿ ಭೂಮಿಯ ಅರ್ಜನೆಗೆ ಸಂಬಂಧಿಸಿದ ಆದೇಶವನ್ನು ಪಡೆದುಕೊಳ್ಳಲು ಸದರಿ ಅಧಿನಿಯಮದ 7ನೇ ಪ್ರಕರಣದ ಮೇರೆಗೆ ನಿರ್ದೇಶನ ನೀಡಲಾಗಿದೆ. 
ಸದರಿ ಭೂಮಿಗಳ ನಕಾಶೆಯನ್ನು ಪರಿವೀಕ್ಷಣೆಗಾಗಿ ಉಪವಿಭಾಗಾಧಿಕಾರಿಗಳು ಹಾಗೂ ಭೂ ಸ್ವಾಧೀನಾಧಿಕಾರಿಗಳು ಚಿತ್ರದುರ್ಗ ಉಪವಿಭಾಗ ಚಿತ್ರದುರ್ಗ ಇವರ ಕಾರ್ಯಾಲಯದಲ್ಲಿ ಇಡಲಾಗಿದೆ. 























ಅನುಸೂಚಿ 
ಜಿಲ್ಲೆ: ಚಿತ್ರದುರ್ಗ ತಾಲೂಕು: ಹೊಳಲ್ಕೆರೆ ಹೋಬಳಿ: ತಾಳ್ಯ ಗ್ರಾಮ: ಬಂಜೆಗೊಂಡನಹಳ್ಳಿ 
ಕ್ರ ಖಾತೆದಾರರ ಹೆಸರು/ ಗೇಣಿದಾರರ ಅನುಭವದಾರರ ಹೆಸರು ಸರ್ವೆ ನಂ. ತರಹೆ ಚಕ್ಕುಬಂದಿ ಭೂ ಆಕಾರ 
ಸಂ. | ಹೆಸರು, ಹಿತಾಸಕ್ತಿ ಹೊಂದಿರುವ ವ್ಯಕ್ತಿ ಸ್ವಾಧೀನಪಡಿಸಿಕೊಳ್ಳುವ 
ಹೆಸರು ವಿಸ್ತೀರ್ಣ 
ಪೂರ್ವ ಪಶ್ಚಿಮ ದಕ್ಷಿಣ ಉತ್ತರ ದಕ್ಷಿಣ ಖರಾಬ್‌ 
1 2 3 4 5 6 7 8 9 10 11 12 
Ip ಡಿ.ಆರ್‌. ಹೇಮಾಕ್ಷಿ ಕೋಂ ಲೆ: | ಡಿ.ಆರ್‌. ಹೇಮಾಕ್ಷಿ ಕೋಂ | 101/121 ಖುಷ್ಕಿ ಬಿ.ಜಿ.ಗಡಿ ರಿ.ಸ.ನಂ.102 ಉಳಿದ ಉಳಿದ ಜಮೀನು | 0-10 2-25 2-04 
ಹೆಚ್‌.ಇ. ನಟರಾಜು ಲೆ: ಹೆಚ್‌.ಇ. ನಟರಾಜು ಜಮೀನು 











































































































ಭಾಗ-೬ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಜನವರಿ ೬, ೨೦೧೧ 
ಕ್ರ ಖಾತೆದಾರರ ಹೆಸರು/ ಗೇಣಿದಾರರ ಅನುಭವದಾರರ ಹೆಸರು ಸರ್ವೆ ನಂ. ತರಹೆ ಚಕ್ಕುಬಂದಿ ಭೂ ಆಕಾರ 
ಸಂ. | ಹೆಸರು, ಹಿತಾಸಕ್ತಿ ಹೊಂದಿರುವ ವ್ಯಕ್ತಿ ಸ್ವಾಧೀನಪಡಿಸಿಕೊಳ್ಳುವ 
ಹೆಸರು ವಿಸ್ತೀರ್ಣ 
ಪೂರ್ವ ಪಶ್ಚಿಮ ದಕ್ಷಿಣ ಉತ್ತರ ದಕ್ಷಿಣ | ಖರಾಬ್‌ 
1 2 3 4 5 6 7 8 9 10 11 12 
21 ಹೆಚ್‌.ಎಸ್‌. ವಿನಯ್‌ ಬಿನ್‌ | ಹೆಚ್‌.ಎಸ್‌. ವಿನಯ್‌ ಬಿನ್‌ | 102/81 ಖುಷ್ಕಿ ರಿ.ಸ.ನಂ.101/ ರಿ.ಸ.ನಂ.102 ಉಳಿದ ಉಳಿದ ಜಮೀನು | - 4-18 4-09 
ಹೆಚ್‌.ಸಿ.ಶ೦ಕರ್‌ ಹೆಚ್‌.ಸಿ. ಶಂಕರ್‌ ಜಮೀನು 
3. ಎಸ್‌. ಮುನಿಯಪ್ಪ ಬಿನ್‌ ಶರಣಪ್ಪ ಎಸ್‌ ಮುನಿಯಪ್ಪ ಬಿನ್‌ | 102/2 ಖುಷ್ಕಿ ರಿ.ಸ.ನಂ.102 ರಿ.ಸ.ನಂ.105 ರಿ.ಸ.ನಂ.103 ರಿ.ಸ.ನಂ.102 — 1-19 1-35 
ಶರಣಪ್ಪ 
4. ಎಂ.ಇ. ವಿಜಯಕುಮಾರ್‌ ಬಿನ್‌ ಎಂ.ಇ. ವಿಜಯಕುಮಾರ್‌ | 102/೩2 ಖುಷ್ಕಿ ರಿ.ಸ.ನಂ.102ಪಿ2 | ರಿ.ಸ.ನಂ.105 ರಿ.ಸ.ನಂ.102 ರಿ.ಸ.ನಂ.102 — 2-13 2-13 
ಎಂ.ಬಿ. ಈಶ್ವರಪ್ಪ. ಬಿನ್‌ ಎಂ.ಬಿ. ಈಶ್ವರಪ್ಪ, 
ಮಲ್ಲಿಕಾರ್ಜುನ ಬಿನ್‌ ಈಶ್ವರಪ್ಪ ಮಲ್ಲಿಕಾರ್ಜುನ ಬಿನ್‌ 
ಈಶ್ವರಪ್ಪ 
ದ್ರ ಗೌಡ್ರ ಬಸಪ್ಪ ಬಿನ್‌ ಚಿಗಟೇರಪ್ಪ ಗೌಡ್ರ ಬಸಪ್ಪ ಬಿನ್‌ | 104//ಎ ಖುಷ್ಕಿ ರಿ.ಸ.ನಂ.103 ರಿ.ಸ.ನಂ.107 ರಿ.ಸ.ನಂ. ರಿ.ಸ.ನಂ.105 — 3-38 4-50 
ಚಿಗಟೇರಪ್ಪ 104/ಬಿ 
6. ಮಹದೇವಪ್ಪ ಬಿನ್‌ ನಾರಪ್ಪ ಮಹದೇವಪ್ಪ ಬಿನ್‌ ನಾರಪ್ಪ 104/1ಬಿ ಖುಷ್ಕಿ ರಿ.ಸ.ನಂ.103 ರಿ.ಸ.ನಂ.107 ರಿ.ಸ.ನಂ. ರಿ.ಸ.ನಂ.105 0-03 5-14 6-09 
104/2 
7. | ಬಸಪ್ಪ ಬಿನ್‌ ಮರುಳಪ್ಪ ಬಸಪ್ಪ ಬಿನ್‌ ಮರುಳಪ್ಪ 104/2 ಖುಷ್ಕಿ | ರಿ.ಸ.ನಂ.104/3 | ರಿ.ಸ.ನಂ.107 ಪಂಡ್ರಹಳ್ಳಿ ಗಡಿ | ರಿ.ಸ.ನಂ. ದ 0-18 0-51 
104/ಬಿ 
8. ಪಾಪಣ್ಣ ಬಿನ್‌ ಕಾಟಪ್ಪ ಪಾಪಣ್ಣ ಬಿನ್‌ ಕಾಟಪ್ಪ 105/ಎಪಿ1- ಖುಷ್ಕಿ ರಿ.ಸ.ನಂ.102 ರಿ.ಸ.ನಂ.105/ಎ1 | ರಿ.ಸ.ನಂ.114 ರಿ.ಸ.ನಂ.105/ಎ |- 2-25 2-59 
1ಎಪಿ6 2 
9. ರಾಜಪ್ಪ ಬಿನ್‌ ಹಾಲಪ್ಪ ರಾಜಪ್ಪ ಬಿನ್‌ ಹಾಲಪ್ಪ 105/ಎಪಿ4 ಖುಷ್ಕಿ ರಿ.ಸ.ನಂ.102 ರಿ.ಸ.ನಂ.105/ಎ1 | ರಿ.ಸ.ನಂ. ರಿ.ಸ.ನಂ. — 1-00 0-99 
105/1ಎ2 105/ಎ2 
10. | ಎ.ಸಿದ್ದಪ್ಪ ಬಿನ್‌ ಲೇ: ವರಕೇರಪ್ಪ ಎ.ಸಿದ್ದಪ್ಪ ಬಿನ್‌ ಲೇ: | 107/ಎ ಖಷ್ಠಿ | ರಿ.ಸ.ನಂ.107/ಬಿ | ರಿ.ಸ.ನಂ.107/2 | ಪಂಡ್ರಹಳ್ಳಿ ಗಡಿ | ರಿ.ಸ.ನಂ.106 0-03 | 1-12 1-48 
ವರಕೇರಪ್ಪ 
1], ಶಿವರುದ್ರಪ್ಪ ಬಿನ್‌ ಬಸಪ್ಪ ಶಿವರುದ್ರಪ್ಪ ಬಿನ್‌ ಬಸಪ್ಪ 107/ಬಿ ಖುಷ್ಟಿ ರಿ.ಸ.ನಂ.107/ಸಿ | ರಿ.ಸ.ನಂ.107/ಎ ಪಂಡಹಳ್ಳಿ ಗಡಿ ರಿ.ಸ.ನಂ.106 0-03 1-04 1-25 









































ಕರ್ನಾಟಕ ರಾಜ್ಯಪತ್ರ, ಗುರುವಾರ ಜನವರಿ ೬, ೨೦೧೧ ಭಾಗ-೬ 
ಕ್ರ ಖಾತೆದಾರರ ಹೆಸರು/ ಗೇಣಿದಾರರ ಅನುಭವದಾರರ ಹೆಸರು ಸರ್ವೆ ನಂ. ತರಹೆ ಚಕ್ಕುಬಂದಿ ಭೂ ಆಕಾರ 
ಸಂ. | ಹೆಸರು, ಹಿತಾಸಕ್ತಿ ಹೊಂದಿರುವ ವ್ಯಕ್ತಿ ಸ್ವಾಧೀನಪಡಿಸಿಕೊಳ್ಳುವ 
ಹೆಸರು ವಿಸ್ತೀರ್ಣ 
ಪೂರ್ವ ಪಶ್ಚಿಮ ದಕ್ಷಿ ಣ ಉತ್ತರ ದಕ್ಷಿಣ ಖರಾಜ್‌ 
1 2 3 4 5 6 7 8 9 10 11 12 
12. ತಿಪ್ಲಾಚಾರಿ ಬಿನ್‌ ಭೀಮಾಚಾರಿ ತಿಪ್ಪಾಚಾರಿ ಬಿನ್‌ | 107/ಸಿ ಖುಷ್ಕಿ ರಿ.ಸ.ನಂ.104 ರಿ.ಸ.ನಂ.107/ಬಿ ಪಂಡಹಳ್ಳಿ ಗಡಿ ರಿ.ಸ.ನಂ.106 0-02 1-12 1-48 
ರತ್ನಮ್ಮ ಕೋಂ ತಿಪ್ಪಾಚಾರಿ ಭೀಮಾಚಾರಿ ರತ್ನಮ್ಮ 
ಕೋಂ ತಿಪ್ಪಾಚಾರಿ 
13. | ಎಸ್‌.ವಿ. ಶಾಂತಕುಮಾರ ಬಿನ್‌ ಎಸ್‌.ವಿ... ಶಾಂತಕುಮಾರ | 107/2೩2 ಖುಷ್ಕಿ ರಿ.ಸ.ನಂ.107/ಎ | ರಿ.ಸ.ನಂ.107/2 ಪಂಡ್ರಹಳ್ಳಿ ಗಡಿ ರಿ.ಸ.ನಂ.106 0-02 1-05 1-28 
ವಿರುಪಾಕಪ ಬಿನ್‌ ವಿರುಪಾಕಪ 
14. ಈಶ್ವರಪ್ಪ ಬಿನ್‌ ಹನುಮಪ್ಪ ಈಶ್ವರಪ್ಪ ಬಿನ್‌ ಹನುಮಪ್ಪ 107/2ಪಿ3 ಖುಷ್ಕಿ ರಿ.ಸ.ನಂ.107/2 ರಿ.ಸ.ನಂ.107/2 ಪಂಡಹಳ್ಳಿ ಗಡಿ ರಿ.ಸ.ನಂ.106 0-02 1-07 1-33 
ಜಿ.ಮಹೇಶ್ವರಪ್ಪ ಬಿನ್‌ ಶಿವಲಿಂಗಪ್ಪ ಜಿ.ಮಹೇಶ್ವರಪ್ಪ ಬಿನ್‌ 
ಶಿವಲಿಂಗಪ್ಪ 
15. | ಎಂ. ರಂಗಪ್ಪ, ನಾಗೇಂದ್ರಪ್ಪ ಎಂ. ರಂಗಪ್ಪ, ನಾಗೇಂದ್ರಪ್ಪ | 107/2೩1 ಖುಷ್ಕಿ ರಿ.ಸ.ನಂ.107/2 | ರಿ.ಸ.ನಂ.108 ಪಂಡ್ರಹಳ್ಳಿ ಗಡಿ | ರಿ.ಸ.ನಂ.106 0-03 | 1-15 1-56 
ಎಂ. ಶಈಶ್ರರಪ, ಎಂ. ಈಶ್ರರಪ, 
ಎಂ.ಲುಂಕಪ್ಪ ಬಿನ್‌ ಮಹದೇವಪ್ಪ ಎಂ.ಲುಂಕಪ್ಪ ಬಿನ್‌ 
ಮಹದೇವಪ್ಪ 
16. ಲೋಕೇಶ್ವರಪ್ಪ ಬಿನ್‌ ಚನ್ನಬಸಪ್ಪ ಲೋಕೇಶ್ವರಪ್ಪ ಬಿನ್‌ | 108/1 ಖುಷ್ಕಿ ರಿ.ಸ.ನಂ.108/3-1| ರಿ.ಸ.ನಂ.111 ನುಲೇನೂರು ಗಡಿ | ರಿ.ಸ.ನಂ.109 0-02 0-22 0-62 
ಚನ್ನಬಸಪ್ಪ 
IZ; ಅಜ್ಜಪ್ಪ ಬಿನ್‌ ಚನ್ನಬಸಪ್ಪ ಅಜ್ಜಪ್ಪ ಬಿನ್‌ ಚನ್ನಬಸಪ್ಪ 108/ ಖುಷ್ಟಿ ರಿ.ಸ.ನಂ.108/3 ರಿ.ಸ.ನಂ.108/ ನುಲೇನೂರು ಗಡಿ | ರಿ.ಸ.ನಂ.109 0-01 0-22 0-62 
18. | ಎಂ.ರಂಗಪ್ಪ ನಾಗೇಂದ್ರಪ್ಪ ಎಂ.ರಂಗಪ್ಪ, ನಾಗೇಂದ್ರಪ್ಪ 108/2 ಖುಷ್ಕಿ ರಿ.ಸ.ನಂ.108/ | ರಿ.ಸ.ನಂ.108/ ನುಲೇನೂರು ಗಡಿ | ರಿ.ಸ.ನಂ.109 0-05 3-07 3-61 
ಎಂ. ಶಈಶ್ರರಪ, ಎಂ. ಈಶ್ರರಪ, 
ಎಂ.ಲುಂಕಪ್ಪ ಬಿನ್‌ ಮಹದೇವಪ್ಪ ಎಂ.ಲುಂಕಪ್ಪ ಬಿನ್‌ 
ಮಹದೇವಪ್ಪ 
19. | ಎಂ.ಗಂಗಾಧರಪ್ಪ ಬಿನ್‌ ಎಂ.ಗಂಗಾಧರಪ್ಪ ಬಿನ್‌ 108/2 ಖುಷ್ಕಿ ರಿ.ಸ.ನಂ.107 ರಿ.ಸ.ನಂ.108/2 ನುಲೇನೂರು ಗಡಿ| ರಿ.ಸ.ನಂ.109 0-04 1-03 1-22 
ಮಹದೇವಪ್ಪ ಮಹದೇವಪ್ಪ 














































































































ಭಾಗ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಜನವರಿ ೬, ೨೦೧೧ 
ಕ್ರ ಖಾತೆದಾರರ ಹೆಸರು/ ಗೇಣಿದಾರರ ಅನುಭವದಾರರ ಹೆಸರು ಸರ್ವೆ ನಂ. ತರಹೆ ಚಕ್ಕುಬಂದಿ ಭೂ ಆಕಾರ 
ಸಂ. | ಹೆಸರು, ಹಿತಾಸಕ್ತಿ ಹೊಂದಿರುವ ವ್ಯಕ್ತಿ ಸ್ವಾಧೀನಪಡಿಸಿಕೊಳ್ಳುವ 
ಹೆಸರು ವಿಸ್ತೀರ್ಣ 
ಪೂರ್ವ ಪಶ್ಚಿಮ ದಕ್ಷಿಣ ಉತ್ತರ ದಕ್ಷಿಣ | ಖರಾಬ್‌ 
1 2 3 4 5 6 1 8 9 10 11 12 
20. ಬಸವರಾಜಪ್ಪ ಬಿನ್‌ ಮಾವಿನಳ್ಳಪ್ಪ ಬಸವರಾಜಪ್ಪ ಬಿನ್‌ | 108/3 ಖುಷ್ಕಿ ರಿ.ಸ.ನಂ.108/2 ರಿ.ಸ.ನಂ.108/ ನುಲೇನೂರು ಗಡಿ| ರಿ.ಸ.ನಂ.109 0-03 2-06 2-45 
ಪಾರ್ವತಮ್ಮ ಕೋಂ ಚಂದ್ರಪ್ಪ | ಮಾವಿನಳ್ಳಪ್ಪ ಪಾರ್ವತಮ್ಮ 
ಬೈರಮ್ಮ ಕೋಂ ಚಂದ್ರಪ್ಪ ಕೋಂ ಚಂದ್ರಪ್ಪ ಬೈರಮ್ಮ 
ಕೋಂ ಚಂದ್ರಪ್ಪ 
21. ದಾಸಮ್ಮ ಕೋಂ ಲೇ.ಭೀಮಪ್ಪ, ದಾಸಮ್ಮ ಕೋಂ | 111/1 ಖುಷ್ಕಿ ರಿ.ಸ.ನಂ. ರಿಸ.ನಂ.111/2 ನುಲೇನೂರು ಗಡಿ| ರಿ.ಸ.ನಂ.110 — 0-31 0-76 
ಓಂಕಾರಪ್ಪ, ಜಯಪ್ಪ, ಕುಬೇರಪ್ಪ ಲೇ.ಭೀಮಪ್ಪ, ಓಂಕಾರಪ್ಪ, 111/2 111/2 
ಬಿನ್‌ ಲೇ: ಭೀಮಪ್ಪ ಜಯಪ್ಪ, ಕುಬೇರಪ್ಪ ಬಿನ್‌ 
ಲೇ: ಭೀಮಪ್ಪ 
22. | ಶಿವನಾಗಪ್ಪ, ರೇವಣ್ಣ, ಮಹಂತೇಶ ಶಿವನಾಗಪ್ಪ, ರೇವಣ್ಣ, 111/2 ಖುಷ್ಕಿ ರಿ.ಸ.ನಂ.111/2 ರಿ.ಸ.ನಂ.111/2 ನುಲೇನೂರು ಗಡಿ | ರಿ.ಸ.ನಂ.110 — 0-31 0-76 
ಬಿನ್‌ ತಿಮ್ಮಪ್ಪ ಮಹಂತೇಶ ಬಿನ್‌ ತಿಮ್ಮಪ್ಪ 
23. | ಎಂ.ರಂಗಪ್ಪ ಬಿನ್‌ ಹನುಮಂತಪ್ಪ ಎಂ.ರಂಗಪ್ಪ ಬಿನ್‌ | 111/2 ಖುಷ್ಕಿ ರಿ.ಸ.ನಂ.111/3 ರಿ.ಸ.ನಂ.111/2 ನುಲೇನೂರು ಗಡಿ | ರಿ.ಸ.ನಂ.110 — 0-31 0-76 
ಹನುಮಂತಪ್ಪ 111/3 
24. ಹನುಮಕ್ಕ ಕೇರಾಫ್‌ ಕಂಬಪ್ಪ ಹನುಮಕ್ಕ ಕೇರಾಫ್‌ | 111/3 ಖುಷ್ಕಿ ರಿ.ಸ.ನಂ.111/4 ರಿ.ಸ.ನಂ.111/3 ನುಲೇನೂರು ಗಡಿ| ರಿ.ಸ.ನಂ.110 — 0-31 0-76 
ನಿಂಗಪ್ಪ ಹನುಮಂತಪ್ಪ, ತಿಪ್ಪೇಸ್ವಾಮಿ | ಕಂಬಪ್ಪ ನಿಂಗಪ್ಪ 
ಬಿನ್‌ ಕಂಬಪ್ಪ ಹನುಮಂತಪ್ಪ, ತಿಪ್ಪೇಸ್ವಾಮಿ 
ಬಿನ್‌ ಕಂಬಪ್ಪ 
25. ಗಂಗಮ್ಮ ಕೋಂ ತಿಮ್ಮಪ್ಪ ಬಿ.ಚನ್ನಪ್ಪ ಗಂಗಮ್ಮ ಕೋಂ ತಿಮ್ಮಪ್ಪ 111/4 ಖುಷ್ಕಿ ರಿ.ಸ.ನಂ.111/5 ರಿ.ಸ.ನಂ.111/3 ನುಲೇನೂರು ಗಡಿ| ರಿ.ಸ.ನಂ.110 — 0-26 0-64 
ಬಿನ್‌ ತಿಮ್ಮಪ್ಪ ಬಿ.ಚನ್ನಪ್ಪ ಬಿನ್‌ ತಿಮ್ಮಪ್ಪ 
26. | ಟಿ. ಜಯಪ ಬಿನ್‌ ತಿಮ್ಮಪ್ಪ ಟಿ. ಜಯಪ್ಪ ಬಿನ್‌ ತಿಮ್ಮಪ್ಪ 111/5 ಮುಷ್ಟಿ ರಿ.ಸ.ನಂ.111/6 ರಿ.ಸ.ನಂ.111/4 ನುಲೇನೂರು ಗಡಿ| ರಿ.ಸ.ನಂ.110 — 0-26 0-64 
27. | ಪಿ. ಗಿರಿತಿಮ್ಮಪ್ಪ ಬಿನ್‌ ತಿಮ್ಮಪ್ಪ ಪಿ. ಗಿರಿತಿಮ್ಮಪ್ಪ ಬಿನ್‌ | 111/6 ಖುಷ್ಕಿ ರಿ.ಸ.ನಂ.111/7 ರಿ.ಸ.ನಂ.111/5 ನುಲೇನೂರು ಗಡಿ| ರಿ.ಸ.ನಂ.110 — 0-26 0-64 
ತಿಮ್ಮಪ್ಪ 
28. ಬಸವಂತಪ್ಪ ಬಿನ್‌ ತಿಮ್ಮಪ್ಪ ಬಸವಂತಪ್ಪ ಬಿನ್‌ ತಿಮ್ಮಪ್ಪ 111/7 ಖುಷ್ಟಿ ರಿ.ಸ.ನಂ.111/8 ರಿ.ಸ.ನಂ.111/6 ನುಲೇನೂರು ಗಡಿ| ರಿ.ಸ.ನಂ.110 ದ 0-31 0-76 













































































ಕರ್ನಾಟಕ ರಾಜ್ಯಪತ್ರ, ಗುರುವಾರ ಜನವರಿ ೬, ೨೦೧೧ ಭಾಗ-೬ 
ಕ್ರ ಖಾತೆದಾರರ ಹೆಸರು/ ಗೇಣಿದಾರರ ಅನುಭವದಾರರ ಹೆಸರು ಸರ್ವೆ ನಂ. ತರಹೆ ಚಕ್ಕುಬಂದಿ ಭೂ ಆಕಾರ 
ಸಂ. | ಹೆಸರು, ಹಿತಾಸಕ್ತಿ ಹೊಂದಿರುವ ವ್ಯಕ್ತಿ ಸ್ವಾಧೀನಪಡಿಸಿಕೊಳ್ಳುವ 
ಹೆಸರು ವಿಸ್ತೀರ್ಣ 
ಪೂರ್ವ ಪಶ್ಚಿಮ ದಕ್ಷಿಣ ಉತ್ತರ ದಕ್ಷಿಣ ಖರಾಬ್‌ 
1 2 3 4 5 6 7 8 9 10 11 12 
29. | ಬಿ. ಜಗದೀಶ್‌ ಬಿನ್‌ ಬಿ. | ಬಿ. ಜಗದೀಶ್‌ ಬಿನ್‌ ಬಿ. | 111/8 ಖುಷ್ಕಿ ರಿ.ಸ.ನಂ.111/9 ರಿ.ಸ.ನಂ.111/7 ನುಲೇನೂರು ಗಡಿ| ರಿ.ಸ.ನಂ.110 — 0-31 0-76 
ಮುರಿಗೇಂದಪ ಮುರಿಗೇಂದ್ರಪ್ಪ 
30. | ಬಿ.ಎಂ. ವಿಜಯ ಕುಮಾರ್‌ ಬಿನ್‌ | ಬಿ.ಎಂ. ವಿಜಯ ಕುಮಾರ್‌ | 111/9 ಖುಷ್ಕಿ ರಿ.ಸ.ನಂ.118 ರಿ.ಸ.ನಂ.111/8 ನುಲೇನೂರು ಗಡಿ | ರಿ.ಸ.ನಂ.110 — 0-16 0-39 
ಬಿ. ಮುರಿಗೇಂದಪ ಬಿನ್‌ ಬಿ. ಮುರಿಗೇಂದಪ 
31. | ಬಿ. ಭಾರತಿ ಕೋಂ ಆರ್‌. ಜಯಣ್ಣ ಬಿ. ಭಾರತಿ ಕೋಂ ಆರ್‌. | 12/ ಖುಷ್ಕಿ ರಿ.ಸ.ನಂ.111 ರಿ.ಸ.ನಂ.112/ಎ1 | ನುಲೇನೂರು ಗಡಿ| ರಿ.ಸ.ನಂ.113 — 0-32 0-96 
ಜಯಣ್ಣ 
32. | ಕರಿಯಪ್ಪ ಬಿನ್‌ ಶಂಕರಪ್ಪ ಕರಿಯಪ್ಪ ಬಿನ್‌ ಶಂಕರಪ್ಪ | 112/2ಎಪಿ1 | ಖುಷ್ಕಿ | ರಿ.ಸ.ನಂ.112/ | ರಸ್ತೆ ನುಲೇನೂರು ಗಡಿ ರಿ.ಸ.ನಂ.112/2ಬಿ2 | 0-04 |2-00 | 2-42 
2ಎಪಿ2 ರಿ.ಸ.ನಂ.112/2ಎ 
33. | ಜಿ.ಟಿ. ಪ್ರಭಾಕರ ಬಿನ್‌ ಜಿ. | ಜಿ.ಟಿ. ಪ್ರಭಾಕರ ಬಿನ್‌ ಜಿ. | 112/2ಎಪಿ2 ಖುಷ್ಕಿ ರಿ.ಸ.ನಂ.112/2ಎ ರಸ್ತೆ ರಿ.ಸ.ನಂ.112/2ಎ | ರಿ.ಸ.ನಂ. 0-04 2-08 2-66 
ತಿಪೇರುದ್ರಪ ತಿಪೇರುದ್ರಪ 112/2ಬಿ2 
34. ರತ್ನಮ್ಮ ಕೋಂ ಜಿ. ನಾಗಲಿಂಗಪ್ಪ ರತ್ನಮ್ಮ ಕೋಂ ಜಿ. | 112/2ಬಿ1 ಖುಷ್ಕಿ ರಿ.ಸ.ನಂ.112/ ರಸ್ತೆ ರಿ.ಸ.ನಂ. ರಿ.ಸ.ನಂ.113 0-02 0-24 0-72 
ನಾಗಲಿಂಗಪ್ಪ 112/2ಬಿ2 
35. | ಬಿ. ಭಾರತಿ ಕೋಂ ಆರ್‌. ಜಯಣ್ಣ, ಬಿ. ಭಾರತಿ ಕೋಂ ಆರ್‌. | 112/2ಬಿ2 ಖುಷ್ಕಿ ರಿ.ಸ.ನಂ.112/ ರಸ್ತೆ ರಿ.ಸ.ನಂ.112/2ಎ | ರಿ.ಸ.ನಂ.112/2ಎ | 0-04 0-26 0-78 
ಶಿವನಾಗಪ್ಪ ಬಿನ್‌ ತಿಮ್ಮಪ್ಪ, ರೇವಣ್ಣ, | ಜಯಣ್ಣ, ಶಿವನಾಗಪ್ಪ ಬಿನ್‌ 
ಜಂಟಿ ಮಹಂತೇಶಪ್ಪ, ಹನುಮಕ್ಕ | ತಿಮ್ಮಪ್ಪ, ರೇವಣ್ಣ ಜಂಟಿ 
ನಿಂಗಪ್ಪ ಹನುಮಂತಪ್ಪ, ತಿಪ್ಪೇಸ್ವಾಮಿ ಮಹಂತೇಶಪ್ಪ, ಹನುಮಕ್ಕ 
ಬಿನ್‌ ಕೋಂ ಕಂಬಪ್ಪ ದಾಸಮ್ಮ | ನಿಂಗಪ್ಪ ಹನುಮಂತಪ್ಪ, 
ಕೇರಾಫ್‌ ಲೇ. ಭೀಮಪ್ಪ ತಿಪ್ಪೇಸ್ವಾಮಿ ಬಿನ್‌ ಕೋಂ 
ಕ೦ಬಪ್ಪ, ದಾಸಮ್ಮ ಕೇರಾಫ್‌ 
ಲೇ. ಭೀಮಪ್ಪ 
ಜುಮ್ಲಾ 52-15 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಎಂ. ವೆಂಕಟೇಶಮೂರ್ತಿ 
ಪಿ.ಆರ್‌.451 ಸರ್ಕಾರದ ಅಧೀನ ಕಾರ್ಯದರ್ಶಿ, 


ಕಂದಾಯ ಇಲಾಖೆ (ಭೂಸ್ತಾಧೀನ-2 ಮತ್ತು ಪುನರ್ವಸತಿ) 





